3 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 205 

ಸದಸ್ಯರ ಹೆಸರು : ಶ್ರೀ ಬಿಕೆ. ಹರಿಪ್ರಸಾದ್‌ 

ಉತ್ತರಿಸುವ ದಿನಾಂಕ : 14/12/2021 

ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು 


ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಪಶ್ನೆ ಉತ್ತರ 


2020-21 ಹಾಗೂ 2021-22ನೇ ಸಾ ನಲ್ಲಿ 2020-21ನೇ ಸಾಲಿನಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಪುರಸೆಜೆಗೆ 
ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಗೆ ಉನ್ನತಿ ಹೊಂದಿರುವ ಸ್ಥಳೀಯ ಸಂಸ್ಥೆಗಳ ಪಟ್ಟಿ ಈ ಕೆಳಕಂಡಂತೆ 
ಉನ್ನತಿ ಹೊಂದಿರುವ ಸ್ಥಳೀಯ ಸಂಸ್ಥೆಗಳ ಇದೆ. 


ಪಟ್ಟಿ ನೀಡುವುದು; ಸಂಜಕ್ತ ಸಚಿ ಸರ್ಕಾರದ ಆಡೇಶ'ಸಂಖ್ಯೆ 
1 18 ಗ್ಗೆ | ಶಿರಾಳಕೊಪ್ಪ 1 ನಅಇ 112 
ಎಂಎಲ್‌ಆರ್‌ 2020 


ದಿ:19.02.2021 
rz [ತಾವ Ec 5 
ಪಿಜಿ ಎಂಎಲ್‌ಆರ್‌ 2020 

ಪ್ರಬಾ) | ದಿ:19.02.2021 
ನಅಇ 11 ಎಂಎಲ್‌ಆರ್‌ 
2019 0:03.03.2021 | 
ನಅಇ 93 ಎಂಎಲ್‌ಆರ್‌ 


2020 ದಿ:12.03.2021 


ನಅಇ 207 
ಎಂಎಲ್‌ಆರ್‌ 2020 
ದಿ:23.03.2021 


2021-22ನೇ ಸಾಲಿನಲ್ಲಿ ಯಾವುದೇ ಪಟ್ಟಣ ಪಂಚಾಯಿತಿಯನ್ನು 
ಪುರಸಭೆಗಳನ್ನಾಗಿ ಉನ್ನತೀಕರಿಸಿರುವುದಿಲ್ಲ. 


ಸದರ ಇನ್ನತರಣ್ಕ ಇನಾಸರಸುವ ಪತ್ತ್‌ ರಾರ ಪುರಸಭಿಗಳ ಇಧಿನಹಮವ TOE ಸಲಂ3 3 
ಪ್ರತಿ ಪುರಸಭೆಯ ಕ್ಷೇತ್ರ ವ್ಯಾಪ್ತಿಗೆ| ಮತ್ತು 9 ರನ್ತ್ವಯ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ 
ನಿಗದಿಪಡಿಸಿ ಅನುಸರಿಸಿದ | ಉನ್ನತೀಕರಿಸಲಾಗುತ್ತದೆ ಹಾಗೂ ಈ ಕೆಳಕಂಡ 
ಮಾನದಂಡವೇನು; (ಸಂಪೂರ್ಣ ವಿವರ | ಮಾನದಂಡಗಳನ್ನು ಅನುಸರಿಸಲಾಗುತ್ತದೆ: 

(ನೀಡುವುದು) 


1. ಆ ಪ್ರದೇಶದ ಜನಸಂಖ್ಯೆ 20.000 ಕ್ಕೆ ಕಡಿಮೆ ಇಲ್ಲದಂತೆ 
ಹಾಗೂ 50,000 ಕ್ಕೆ ಹೆಚ್ಚಿಲ್ಲದಂತಿರಬೇಕು, 

2. ಅಂತಹ ಪ್ರದೇಶದ ಜನಸಂಖ್ಯೆಯ ಜನಸಾಂದ್ರತೆಯು ಆ 
ಪ್ರದೇಶದ ಒಂದು ಚದುರ ಕಿ.ಮೀ. ವಿಸ್ತೀರ್ಣಕ್ಕೆ 1,500 
ಕಂತ ಕಡಿಮೆ ಇಲ್ಲದಿರುವುದು. 

3. ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂತಹ 
ಪ್ರದೇಶದಿಂದ ಸ್ಥಳೀಯ ಆಡಳಿತಕ್ಕಾಗಿ ತೆರಿಗೆ ಮತ್ತು 
ತೆರಿಗೆಯಲ್ಲದ ಇತರ ಸಂಪನ್ಮೂಲಗಳಿಂದ 


